4 AV ಕರ್ನಾಟಕ ವಿಧಾನ ಪರಿಷತ್ತು 


ಬ 1. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ : 916 
೪ 2. ಸದಸ್ಯರ ಹೆಸರು : ಡಾ!ತೇಜಸ್ವಿನಿಗೌಡ 
3. ಉತ್ತರಿಸುವ ದಿನಾಂಕ : 21.12.2021 
4 


. ಉತ್ತರಿಸುವ ಸಚಿವರು : ಕೈಮಗ್ಗ ಮತ್ತು ಜವಳಿ, ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ಸಚಿವರು 


ಅಂದಾಜು 8.85 ಲಕ್ಷ 
ಲಾಗಿದೆ. 


» ಇವುಗಳ ಪೈಕಿ 65 


ಲ ಬ ಈ ಬ 
ಕಾರ್ಲಾನೆಗಳು ಕಾರ್ಯನಿರತವಾಗಿವೆ. ವಲಯವಾರು ವಿವರ ಈ ಕೆಳಕಂಡಂತಿದೆ. 


ಸಕ್ಕರೆ 


ಸಕ್ಕರೆ ಕಾರ್ಲಾನೆಗಳು ಎಷ್ಟು 
ಸಕ್ಕರೆ ಉದ್ಯಮದಿಂದ ಎಷ್ಟು 
ಜನರಿಗೆ ಉದ್ಯೋಗಾವಕಾಶ 
ದೊರಕಿದೆ; 


ದ ಪ್ರತ್ಯಕ್ಷವಾಗಿ ಅಂದಾಜು 38,500 
ಉದ್ಯೋಗಾವಕಾಶ ದೊರಕಿರುತ್ತದೆ. 


ಉಳಿಸಿಕೊಂಡಿರುವ ವಿದ್ಯುತ್‌ 
ಬಿಲ್‌ಗಳ ಮೊತ್ತ ಎಷ್ಟು; 
ಸಕ್ಕರ ಕಾರಾನಗಳಿಂದ 
ಬೆಲ್ಲದಂಶದಿಂದ ಕೂಡಿದ 
'ಆರೋಗ್ಯ ಸ್ನೇಹಿ' ಸಕ್ಕರೆ 
ಉತ್ಪನ್ನ ಮಾಡಲಾಗುತ್ತಿದೆಯೇ; 
ದೇಶೀಯ ಬೇಡಿಕೆ ಎಷ್ಟಿದೆ; 
ವಿದೇಶಗಳಿಗಿಂತ ನಮ್ಮ ಸಕ್ಕರೆ 
ಗುಣಮಟ್ಟ 

ಉತ್ತಮವಾಗಿದೆಯೇ; ಆಧುನಿಕ 


ಸಲ್ಲಿಟೇಶನ್‌ ಪ್ರಕ್ರಿಯೆಯನ್ನು ಉಪಯೋಗಿಸಿ ಸಕ್ಕರೆಯನ್ನು ಉತ್ಪಾದಿಸುವುದರಿಂದ 
ಗಂಧಕದ ಅಂಶ ಸಕ್ಕರೆಯಲ್ಲಿ ಇರುತ್ತದೆ. ಆದ್ದರಿಂದ ಇಂತಹ ಸಕ್ಕರೆಗೆ ಅಂತಾರಾಷ್ಟ್ರೀಯ 
ಮಟ್ಟದಲ್ಲಿ ಹೆಚ್ಚಿನ ಬೇಡಿಕೆ ಇರುವುದಿಲ್ಲ. ಕರ್ನಾಟಕವು ರಾಷ್ಟದ ಮೂರನೇ ಅತಿದೊಡ್ಡ 
ಸಕ್ಕರೆ ಉತ್ಪಾದನೆಯ ರಾಜ್ಯವಾಗಿದ್ದು, ದೇಶದ ಒಟ್ಟು ಸಕ್ಕರೆ ಉತ್ಪಾದನೆಯ ಶೇ.16 
ರಷ್ಟನ್ನು ಉತ್ಪಾದಿಸುತ್ತಿದೆ. ಸಕ್ಕರೆಯ ದೇಶೀಯ ಬೇಡಿಕೆಯು ಭಾರತ ದೇಶದಲ್ಲಿ ಪ್ರಸ್ತುತ 
32-33 ಮಿಲಿಯನ್‌ಗಳಾಗಿದ್ದು, ರಾಜ್ಯದ ಬೇಡಿಕೆಯು 15 ಲಕ್ಷ ಟನ್‌ಗಳಾಗಿರುತ್ತದೆ. 


ರಾಜ್ಯದಲ್ಲಿ ಕಬ್ಬು ಸರಬರಾಜು ಮಾಡಿದ ರೈತರಿಗೆ ಪಾವತಿಸಲು ಬಾಕಿ ವಿವರಗಳು 
ದಿನಾಂಕ:15.11.2021ಕ್ಕೆ ಇದ್ದಂತೆ ಈ ಕೆಳಕಂಡಂತಿದೆ. 
(ರೂ. ಕೋಟಿಗಳಲ್ಲಿ) 


TSE eS iss 
EAN NN NN NN 
TE SEE 


ನೀಡಬೇಕಾದ ಬಾಕಿಯನ್ನು 
ಸಕ್ಕರೆ ಕಾರಾನೆಗಳು 
ನೀಡಿವೆಯೇ; ಇಲ್ಲವಾದಲ್ಲಿ, 
ಯಾವ ಕ್ರಮವಹಿಸಲಾಗಿದೆ; 


od ಸರ್ಕಾರವು ನಿಗದಿಪಡಿಸಿದ ಎಫ್‌.ಆರ್‌.ಪಿ. ದರಕ್ಕಿಂತ "ಹೆಚ್ಚಿಗೆ ಹಣವನ್ನು 
ರೈತರಿಗೆ ಪಾವತಿಸಿರುತ್ತಾರೆ. 

2015-16ನೇ ಸಾಲಿನಲ್ಲಿ ಮೆ। ಶಿವಸಾಗರ್‌ ಶುಗರ್ಸ್‌ ಲಿ. ಉದುಪುಡಿ, ಬೆಳಗಾವಿ 
ಜಿಲ್ಲೆ ಕಾರಾನೆಯ ರೂ.1165 ಕೋಟಿಗಳನ್ನು ಬಾಕಿ ಉಳಿಸಿಕೊಂಡಿದ್ದು, ಬಾಕಿ 
ವಸೂಲಾಕಿಗಾಗಿ 'ದಸೂಲಾತಿ ಪ್ರಮಾಣ ಪತ್ರವನ್ನು ದಿನಾಂಕ: 06.10. 2016 ರಂದು 
ಜಿಲ್ಲಾಧಿಕಾರಿಗಳು, ಬೆಳಗಾವಿ ಜಿಲ್ಲೆ ಇವರಿಗೆ ಹೊೊರಡಿಸಲಾಗದ. ಶಿವಸಾಗರ್‌ ಶುಗರ್ಸ್‌ 
ಅಂಡ್‌ ಆಗ್ರೋ ಪ್ರಾಡಕ್ಸಸ್‌ ಲಿ ಉದುಪುಡಿ ಗ್ರಾಮ, ರಾಮದುರ್ಗ ತಾಲ್ಲೂಕು, 
ಬೆಳಗಾವಿ ಜಿಲ್ಲೆ ಈ ಕಾರಾನೆಯು 2015-16ನೇ ಸಾಲಿನಲ್ಲಿ 226245 ಮೆ. ಟನ್‌ 
ಕಬ್ಬು ನುರಿಸಿದ್ದು, ಆ ವರ್ಷ ಕೇಂದ್ರ ಸರ್ಕಾರವು ಪ್ರತಿ ಟನ್‌ ಒಂದಕ್ಕೆ ನಿಗದಿಪಡಿಸಿದ 
ಎಫ್‌. ಆರ್‌.ಪಿ. "ದರ ರೂ.2791/- ಗಳಾಗಿರುತ್ತದೆ. ಕೇಂದ್ರ ಸರ್ಕಾರವು ನಿಗದಿಪಡಿಸಿದ 
ಐಎಫ್‌.ಆರ್‌.ಪಿ. ಪ್ರಕಾರ ರೂ.6314.00 ಲಕ್ಷಗಳ ಕಬ್ಬು ಬಿಲ್ಲನ್ನು ಪಾವತಿಸಬೇಕಾಗಿದ್ದು, 
ವ್ಯ ಪೈಕಿ ರೂ.5049.00 ಲಕ್ಷಗಳನ್ನು ರೈತರಿಗೆ 'ಪಾವತಿಸಿರುತ್ತದೆ. ಬಾಕಿ ಮೊತ್ತ 
ರೂ.1165.00 ಲಕ್ಷಗಳಾಗಿರುತ್ತದೆ.. ಈ ಮೊತ್ತೆ ಕಬ್ಬು (ನಿಯಂತ್ರಣ) ಆದೇಶ, 1966ರ 
ಖಂಡ 3(8)ರ ಅವಕಾಶಗಳೆಂತೆ ಸಾಲಿಯಾನ ಶೇ. 15ರ ಬಡ್ಡಿಯೊಂದಿಗೆ ಕರ್ನಾಟಕ 
ಭೂ ಕಂದಾಯ ಕಾಯ್ದೆ 1964ರ ರೀತ್ಯಾ ಭೂ ಕಂದಾಯ ಬಾಕಿ ಎಂದು ಪರಿಗಣಿಸಿ, 
ದಿನಾಂಕ 06.10.2016 "ರಂದು ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ವಸೂಲಾತಿ ಪ್ರಮಾಣ 
ಪತ್ರವನ್ನು ಹೊರಡಿಸ ಲಾಗಿತ್ತು. ಪುನ: ಅಂದಿನ ಮಾನ್ಯ ಪೌರಾಡಳಿತ ಮತ್ತು ಸಕ್ಕರೆ 
ಸಚಿವರು" ದಿನಾಂಕ 09. 06. 2021ರ ಪತ್ರದಲ್ಲಿ ಕಾರ್ಲಾನೆಗೆ ಸೇರಿದ ಚರ ಮತ್ತು 
ಸ್ಥಿರಾಸ್ತಿಗಳನ್ನು ಹರಾಜು ಪ್ರಕ್ರಿಯೆಗೆ ಒಳಪಡಿಸಿ ಕಬ್ಬು ಬಿಲ್ಲು ಬಾಕಿ ಪಾವತಿಗೆ ಆದ್ಯತೆ 
ಮೇಲೆ ಕ್ರಮ ಕೈಗೊಳ್ಳಲು ಹಾಗೂ ಕೈಗೊಂಡ ಕಮದ ಬಗ್ಗೆ ಸರ್ಕಾರಕ್ಕೆ ವರದಿ 
ಸಲ್ಲಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದ್ದರು. ಹ ಕಾರ್ಬಾನೆಯು 2016- 17ನೇ 
ಹಂಗಾಮಿನಿಂದ ಕಬ್ಬು ಅರೆಯುವ ಕಾರ್ಯವನ್ನು ಸ್ಥಗಿತಗೊಳಿಸಿರುತ್ತದೆ. 

ಶಿವಸಾಗರ್‌ ಶುಗರ್‌ ಅಂಡ್‌ ಆಗ್ರೋ ಪ್ರಾಡಕ್ಸ್ಸ್‌ ಲಿ, ಉದುಪುಡಿ ಈ 
ಕಾರಾನೆಯ ಆಡಳಿತ ಮಂಡಳಿಯ ನಿರ್ಣಯದಂತೆ ಕಾರ್ಲಾನೆಯ ಆಡಳಿತ 
ನಿರ್ವಹಣೆಯನ್ನು ಮೆ॥ ಅರಿಹಂತ ಶುಗರ್ಸ್‌ ಇಂಡಸ್ಟ್ರೀಸ್‌ ಲಿ, ಇವರಿಗೆ 
ಹಸ್ತಾಂತರಿಸಲಾಗಿದೆ. ಈ ಎರಡೂ ಕಾರ್ಬಾನೆಗಳು ಅಫಿಡವಿಟ್‌ ಮೂಲಕ ನೀಡಿರುವ 
ಮುಚ್ಚಳಿಕೆ ಪತ್ರದಂತೆ ಬಾಕಿಯಿರುವ ರೈತರ ಕಬ್ಬಿನ ಬಿಲ್ಲನ್ನು ಹಂತ ಹಂತವಾಗಿ 
ಪಾವತಿಸಿ ಮಾರ್ಚ್‌ 2022ರ ಒಳಗಾಗಿ i; ಕಬ್ಬಿನ ಬಿಲ್ಲನ್ನು ಪಾವತಿಸುವುದಾಗಿ 
ತಿಳಿಸಿರುತ್ತಾರೆ. ಅದರಂತೆ ಕಬ್ಬಿನ ಬಾಕಿ ಬಿಲ್ಲು ಪಾವತಿಯು ಪ್ರಗತಿಯಲ್ಲಿರುತ್ತದೆ. ಈ 
ಎರಡೂ ಕಾರ್ಬಾನೆಗಳು ಕಂಪನಿ ಕಾಯ್ದೆಯಡಿ ನೋಂದಣಿ ಯಾಗಿರುವ ಖಾಸಗಿ 
ಸಕ್ಕರೆ ಕಾರಾನೆಗಳಾಗಿರುತ್ತದೆ. ಈ ಭಾಗದ ಕಬ್ಬು ಬೆಳೆಗಾರ ರೈತರ ಮತ್ತು 
ಕಾರ್ಮಿಕರ ಹಿತದೈಷ್ಟಿಯಿಂದ. ಮೆ॥ ಅರಿಹಂತ ಶುಗರ್ಸ್‌ "ಠಿ. ಇವರು ಪ ಪ್ರಸುತ 2021 
22ನೇ ಹಂಗಾಮಿನಿಂದ ಕಬ್ಬು ಅರೆಯುವ ಕಾರ್ಯವನ್ನು ಪ್ರಾರಂಭಿಸಲು ಪೂರ್ವ 
ಸಿದ್ದತಾ ಕ್ರಮಗಳನ್ನು ಕೈಗೊಂಡಿರುತ್ತಾರೆ. ಸರ್ಕಾರವು ಕಾರಾನೆಯಿಂದ ರೈತರಿಗೆ 
ಪಾವತಿಯಾಗಬೇಕಾಗಿರುವೆ ಕಬ್ಬು ಬಿಲ್ಲು ಬಾಕಿ ಸಂಬಂಧ ಎಲ್ಲಾ ಕಾನೂನಾತ್ಸಕ 
ಕ್ರಮಗಳನ್ನು ಕೈಗೊಂಡಿರುತ್ತದೆ. 2016- 17 ಮತ್ತು 2017-18ನೇ 'ಹಂಗಾಮುಗಳಲ್ಲಿ 
ಕಬ್ಬು Ke. ಮಾಡಿದ ರೈತರಿಗೆ ಸಕ್ಕರೆ ಕಾರ್ಲಾನೆಗಳು ಕಬ್ಬು ಬಿಲ್ಲು ಮೊತ್ತವನ್ನು 
ಪೂರ್ಣವಾಗಿ ತೀರುವಳಿ ಮಾಡಿರುತ್ತವೆ." ಆದ್ದರಿಂದ ಈ ಸಾಲುಗಳಲ್ಲಿ ಯಾವುದೇ 
ಬಾಕಿ ಇರುವುದಿಲ್ಲ. 

2016-17 ಮತ್ತು 2017-18ನೇ ಹಂಗಾಮುಗಳಲ್ಲಿ ಕಬ್ಬು ಸರಬರಾಜು 
ಮಾಡಿದ ರೈತರಿಗೆ ಸಕ್ಕರೆ ಕಾರಾನೆಗಳು ಕಬ್ಬು ಬಿಲ್ಲು ಮೊತ್ತವನ್ನು 
ಪೂರ್ಣವಾಗಿ" ತೀರುವಳಿ ಮಾಡಿರುತ್ತವೆ. ಆದ್ದರಿಂದ ಈ ಸಾಲುಗಳಲ್ಲಿ 
ಯಾವುದೇ ಬಾಕಿ ಇರುವುದಿಲ್ಲ. 

2018-19ನೇ ಹಂಗಾಮಿನಲ್ಲಿ ನಾಲ್ಕು ಸಕ್ಕರೆ ಕಾರ್ಲಾನೆಗಳಿಂದ ರೂ.8.93 
ಕೋಟಿಗಳಷ್ಟು ಕಬ್ಬಿನ ಬಿಲ್ಲನ್ನು ರೈತರಿಗೆ ಪಾವತಿಸುವುದು ಬಾಕಿ ಇದ್ದು, 
ಕಾರ್ಬಾನೆವಾರು ಏವರಗಳು ಸ ಕಳಕಂಡಂತಿರುತ್ತವೆ. 


ಷ್ಠ 


ಬಾಕಿ ಮೂ 
ಕ್ರಸಂ. ಹೆಸರು > 
ತ್‌ Boke 
ಬೀದರ್‌ ಸಹಕಾರಿ ಸಕ್ಕರ ಕಾರ್ಪಾನ ನಿ. ಹಳ್ಳಿಖೇಡ್‌, 0.89 
ಹುಮಾನಾಬಾದ್‌ ತಾಲ್ಲೂಕು, ಬೀದರ್‌ ಜಿಲ್ಲೆ. 


ಭವಾನಿ ಶುಗರ್ಸ್‌ ಲಿ, ಬರೂರ, ಬೀದರ್‌ ಜಿಲ್ಲೆ. 


3 ಸಾವರೀನ್‌ ಇಂಡಸ್ಟೀಸ್‌ ಲಿ, ತೇರದಾಳೆ, ಜಮಖಂಡಿ 4.99 
ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ 
ಧ್ಯಾನಯೋಗಿ ಶಿವಕುಮಾರ ಸ್ವಾಮೀಜಿ ಶುಗರ್ಸ್‌ ಲಿ., 1.25 
ಇಂಡಿ ತಾಲ್ಲೂಕು, ವಿಜಯಪುರ ಜಿಲ್ಲೆ 

ಬಾಕಿ ಉಳಿಸಿಕೂಂಡಿರ ನಾಲ್ಕು ಸಕ್ಕರ ಕಾರ್ಪಾನಗಳ ವಿರುದ್ಧ ವಸೂಲಾತಿ 


ಪ್ರಮಾಣ ಪತ್ರವನ್ನು ಹೊರಡಿಸಿ ಕ್ರಮ ಕೈಗೊಳ್ಳಲು ಸಂಬಂಧಪಟ್ಟ ಜಿಲ್ಲೆಗಳ 
ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲಾಗಿದೆ. ಆದಾಗ್ಯೂ ಕಬ್ಬು ಬಿಲ್ಲು ಪಾವತಿಸದೇ 
ಇರುವುದರಿಂದ ಈ ನಾಲ್ಕು ಕಾರ್ಬಾನೆಗಳಿಗೆ ಅಂದಿನ ಮಾನ್ಯ ಪೌರಾಡಳಿತ ಮತ್ತು ಸಕ್ಕರೆ 


ಸಚಿವರು ದಿನಾಂಕ:09.06.2021ರಂದು ಸಂಬಂಧಪಟ್ಟ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಪತ್ರ | 


ಬರೆದು ಚರ ಮತ್ತು ಸ್ಥಿರಾಸ್ತಿಗಳನ್ನು ಹರಾಜು ಪಕಿಯೆಗೆ ಒಳಪಡಿಸಿ ಕಬ್ಬು ಬಿಲ್ಲು 
ವಸೂಲಾತಿಗೆ ಸೂಕ್ತ ಕ್ರಮಕೈಗೊಳ್ಳುವಂತೆ ಸೂಚಿಸಿರುತ್ತಾರೆ. ಈ ನಾಲ್ಕು ಸಕ್ಕರೆ 
ಕಾರಾನೆಗಳು ಪ ಪ್ರಸ್ತುತ ನಿಷ್ಕೀಯವಾಗಿದ್ದು ಬಾಕಿ ವಸೂಲಾತಿಗೆ ಎಲ್ಲಾ ಅಗತ್ಯ ಕಾನೂನು 
ಕ್ರಮಗಳನ್ನು ಕೈಗೊಳ್ಳಲಾಗಿದೆ. 

2019-20ನೇ ಹಂಗಾಮಿಗೆ ರೂ. 10428.96 ಕೋಟಿಗಳನ್ನು ಕಬ್ಬು ಬೆಳೆಗಾರ 
ರೈತರಿಗೆ ಪ ಪಾವತಿಸಬೇಕಾಗಿದ್ದು, ಈ ಪೈಕಿ ರೂ. 10671.94 ಕೋಟಿಗಳನ್ನು ಪಾವತಿಸಿದ್ದು, 
ರೂ. 5.80 ಕೋಟಿಗಳು ಸ್ತ. ಹೌ ಬಾಕಿ ಇರುತ್ತದೆ. ಸೋಮೇಶ್ವರ ian ಸಕ್ಕರೆ 
ಕಾರ್ಬಾನೆ, ಬೈಲಹೊಂಗಲ ತಾಲ್ಲೂಕು, ಬೆಳಗಾವಿ ಜಿಲ್ಲೆ ಈ ಕಾರ್ಸಾನೆಯು ರೂ.5.80 
ಕೋಟಿಗಳನ್ನು ಪಾವತಿಸಬೇಕಾಗಿರುತ್ತದೆ.2019-20 ನೇ ಹಂಗಾಮಿನಲ್ಲಿ ಶ್ರೀ.ಸೋಮೇಶ್ವರ 
ಸಹಕಾರಿ ಸಕ್ಕರೆ ಕಾರಾನೆ ನಿ, ಬೈಲಹೊಂಗಲ ಈ ಕಾರಾನೆಯು ಕಬ್ಬು ಸರಬರಾಜು 
ಮಾಡಿದ ರೈತರಿಗೆ ರೂ.5.80 ಕೋಟಿಗಳಷ್ಟು ಬಾಕಿ ಉಳಿಸಿಕೊಂಡಿರುತ್ತದೆ. ಈ 
ಕಾರ್ಪಾನೆಯು ಕಬ್ಬು ಬಿಲ್ಲು ಪಾವತಿಸದೆ ಇರುವುದರಿಂದ ಕಬ್ಬು ನಿಯಂತ್ರಣ ಆದೇಶ 
1966 ರ ಕಲಂ 3(8)ರ ಅವಕಾಶ ರಿತ್ಯಾ ಕಬ್ಬು ಬಿಲ್ಲು ಬಾಕಿ ವಸೂಲಾತಿಗಾಗಿ 
ಜಿಲ್ಲಾಧಿಕಾರಿಗಳು, ಬೆಳಗಾವಿ ಇವರ ಮೂಲಕ ವಸೂಲಾತಿ ದೃಢೀಕರಣ ಪತ್ರವನ್ನು 
ದಿನಾಂಕ:06.09.2021 ರಂದು ಹೊರಡಿಸಲಾಗಿದೆ. ಸದರಿ ಆದೇಶವನ್ನು ಪ್ರಶ್ನಿಸಿ 
ಕಾರಾನೆಯ ಆಡಳಿತ ಮಂಡಳಿಯು ಗೌರವ ಉಚ್ಚನ್ಯಾಯಾಲಯ, ಧಾರವಾಡ ಪೀಠ 
ಇಲ್ಲಿ ರಿಟ್‌ ಅರ್ಜಿ ಸಂಖ್ಯೆ104662/2021 ಅನ್ನು ದಾಖಲಿಸಿದ್ದು, ಸದರಿ ರಿಟ್‌ 
ಅರ್ಜಿಯು ಇತ್ಯರ್ಥಕ್ಕೆ ಬಾಕಿ ಇರುತ್ತದೆ. 

2020-2021ನೇ ಹಂಗಾಮಿನಲ್ಲಿ ಕಬ್ಬು ಸರಬರಾಜು ಮಾಡಿದ ರೈತರಿಗೆ 
ಕಾರ್ಯನಿರ್ವಹಿಸಿರುವ ಎಲ್ಲಾ ಸಕ್ಕರೆ ಕಾರಾನೆಗಳು ಕಬ್ಬು ಬಿಲ್ಲು ಮೊತ್ತವನ್ನು 
ಎಫ್‌.ಆರ್‌.ಪಿ ದರದಂತೆ ಪೂರ್ಣವಾಗಿ ತೀರುವಳಿ ಮಾಡಿರುತ್ತದೆ. ಆದ್ದರಿಂದ ಈ 
ಸಾಲಿನಲ್ಲಿ ಯಾವುದೇ ಬಾಕಿ ಇರುವುದಿಲ್ಲ. 


2021-22 ನೇ ಹಂಗಾಮಿನಲ್ಲಿ ಈವರೆವಿಗೂ 65 ಸಕ್ಕರೆ ಕಾರ್ಯಾನೆಗಳು ಕಬ್ಬು 


ಅರೆಯುವ ಕಾರ್ಯವನ್ನು ಪ್ರಾರಂಭಿಸಿದ್ದು, ಈ ಕಾರಾನೆಗಳು ದಿನಾಂಕ: 15.11.2021 
ರವರೆಗೆ ಒಟ್ಟು 112.39 ಲಕ್ಷ ಮೆ.ಟನ್‌ ಕಬ್ಬು ಮುರಿಸಿ, 9.60 ಲಕ್ಷ ಮೆ.ಟನ್‌ ಸಕ್ಕರೆ 
ಉತ್ಪಾದಿಸಿ, ಶೇ.8.54 ರಷ್ಟು ಇಳುವರಿಯನ್ನು ಪಡೆದಿರುತ್ತವೆ. ಈ ಅವಧಿಗೆ ಕಬ್ಬು 
ಸರಬರಾಜು ಮಾಡಿದ ರೈತರಿಗೆ ಕಾರಾನೆಗಳು ನ್ಯಾಯಯುತ ಮತ್ತು ಲಾಭದಾಯಕ 
ಬೆಲೆಯಂತೆ ಪಾವತಿಸ ಬೇಕಾದ ಕಬ್ಬು ಬಿಲ್ಲು ಮೊತ್ತ ರೂ. 3475.53 ತೋಟಗಳಾಗಿದ್ದು, 
ಈ ಪೈಕಿ ಮೊತ್ತ ರೂ.1546.96 ಕೋಟಿಗಳಷ್ಟು ಪಾವತಿಸಿರುತ್ತವೆ. ಬಾಕಿ ಮೊತ್ತ ರೂ. 


1928.57 ಕೋಟಿಗಳಷ್ಟು ಬಾಕಿ ಇರುತ್ತದೆ. ಪ್ರಸ್ತುತ 2021-22 ನೇ ಹಂಗಾಮನ್ನು 
ನವೆಂಬರ್‌ ಮೊದಲ/ಎರಡನೆ ವಾರದಲ್ಲಿ ಪ್ರಾರಂಭಿಸಿರುತ್ತವೆ.ಹಂಗಾಮು | 


ಚಾಲ್ತಿಯಲ್ಲಿರುವುದರಿಂದ ಕಾರ್ಬಾನೆಗಳು ರೈತರ ಕಬ್ಬು ಬಿಲ್ಲನ್ನು ನಿಯಮಾನುಸಾರ ಪ್ರಠಿ 
15 ದಿನಗಳಿಗೊಮ್ಮೆ ಪಾವತಿಸಲು ಕ್ರಮ ಕೈಗೊಳ್ಳುತ್ತವೆ. ಒಂದು ವೇಳೆ ಪಾವತಿ ಮಾಡದೆ 


ಇದ್ದಲ್ಲಿ ಕಬ್ಬು (ನಿಯಂತ್ರಣ) ಆದೇಶ 1966 ರ ಪ್ರಕಾರ ಶಾಸನ ಬದ್ಧ ನೋಟೀಸ್‌ಗಳನ್ನು 


ಜಾರಿಗೊಳಿಸಿ ಪಾವತಿಗೆ ಕ್ರಮ ಜರುಗಿಸಲಾಗುವುದು. 


(ಊ) ೦ಡ್ಯದ ಷುಗರ್‌ ಸಕ್ಕರೆ 
ಕಾರಾನೆಯ 'ಪುನಶ್ನೇತನ' 
ಕಾರ್ಯದಲ್ಲಿ ಸರ್ಕಾರ ಯಾವ 
ಪ್ರಗತಿ ಸಾಧಿಸಿದೆ? (ವಿವರ 
ನೀಡುವುದು) 


ಸಂಖ್ಯೆ: ಸಿಐ 365 ಸಿಓಎಫ್‌ 2021 


sy: 
ದಿ ಮೈಸೂರು ಷುಗರ್‌ ಕಂಪನಿ ಲಿ, ಮಂಡ್ಯ ಈ ಕಾರ್ಲಾನೆಯನ್ನು 2 
ವರ್ಷಗಳ ಅವಧಿಗೆ ಪ್ರಾಯೋಗಿಕವಾಗಿ ಸರ್ಕಾರಿ ಸ್ವಾಮ್ಯದಲ್ಲಿ 
ಪುನಶ್ಚೇತನಗೊಳಿಸಲು ದಿನಾಂಕ:18.10.2021 ರಂದು ಮಾನ್ಯ 
ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಜರುಗಿದ ಸಭೆಯಲ್ಲಿ 
ತೀರ್ಮಾನಿಸಲಾಗಿದೆ. 
ದಿನಾಂಕಃ18.10.2020 ರಂದು ಮಾನ್ಯ ಮುಖ್ಯಮಂತ್ರಿಗಳ 
ಅಧ್ಯಕ್ಷತೆಯಲ್ಲಿ ಜರುಗಿದ ಸಭೆಯ ತೀರ್ಮಾನದಂತೆ ಈ ಕಾರ್ಬಾನೆಯನ್ನು 
ಪ್ರಾರಂಭ ಮಾಡುವ ಸಂಬಂಧ ಈ ಕೆಳಕಂಡ ಕ್ರಮಗಳನ್ನು 
ಕೈಗೊಳ್ಳಲಾಗಿದೆ. 

) ಮೈಸೂರು ಸಕ್ಕರೆ ಕಾರ್ಬಾನೆಯನ್ನು ಪುನಶ್ಛೇತನಗೊಳಿಸುವ 
ಸಂಬಂಧ ಆಡಳಿತ, ಹಣಕಾಸು ಮತ್ತು ತಾಂತ್ರಿಕ ವರದಿಯನ್ನು 
ಪಡೆಯಲು ಹಾಗೂ pation and maintain (ಓ ಆಂಡ್‌ ಎಂ) 
ಆಧಾರದ ಮೇಲೆ ನೀಡಲು ಟೆಂಡರ್‌ ಡಾಕ್ಯುಮೆಂಟ್‌ನ್ನು 
ಸಿದ್ದಪಡಿಸುವುದಕ್ಕಾಗಿ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ 
ಪಾರದರ್ಶಕತೆ ಅಧಿನಿಯಮ 1999 ಮತ್ತು ನಿಯಮಗಳು 200 
ರಡಿಯಲ್ಲಿ (4 ದಿನಗಳ ಅಲ್ಪಾವಧಿ ಟೆಂಡರ್‌ ಕರೆದು ಕನ್ನಲ್‌ಟಿನ್ಸಿ 
ಸೇವೆಯನ್ನು ಪಡೆದು ಅಗತ್ಯ ಕ್ರಮ ವಹಿಸುವುದಕ್ಕಾಗಿ ಸರ್ಕಾರದ 
ಪತ್ರ ಸಂಖ್ಯೆಸಿಐ 326 ಸಿಓಎಫ್‌ 202, ದಿನಾಂಕಂ122021 ರಲ್ಲಿ 
ಅನುಮತಿ ನೀಡಲಾಗಿದ್ದು, ಟೆಂಡರ್‌ ಕರೆಯುವ ಕಾರ್ಯ 
ಪ್ರಗತಿಯಲ್ಲಿದೆ. 

2) ದಿ ಮೈಸೂರು ಷುಗರ್‌ ಕಂಪನಿ ಲಿ, ಮಂಡ್ಯ ಈ ಕಾರ್ಬಾನೆಯನ್ನು 
ಸರ್ಕಾರಿ ಸ್ವಾಮ್ಯದಲ್ಲಿ ನಡೆಸಲು ಅನುಕೂಲವಾಗುವಂತೆ ವರದಿಯನ್ನು 
ಪಡೆಯುವ ಸಲುವಾಗಿ ಸರ್ಕಾರದ ಆದೇಶ ಸಂಖ್ಯೆ:ಸಿಐ 324 ಸಿಓಿಎಫ್‌ | 
20, ದಿನಾಂಕ.12.202) ರಲ್ಲಿ ಸರ್ಕಾರದ ಅಪರ ಮುಖ್ಯ | 
ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ತಾಂತ್ರಿಕ ಸಲಹಾ ಸಮಿತಿಯನ್ನು 
ರಚಿಸಿ ಆದೇಶಿಸಲಾಗಿದೆ. |] 


(ಶಂಕರ ಬ.ಪಾಟೀಲ ಮುನೇನಕೊಪ್ಪ) 
ಕೈಮಗ್ಗ ಮತ್ತು ಜವಳಿ, ಕಬ್ಬು ಅಭಿವೃದ್ದಿ ಹಾಗೂ ಸಕ್ಕರೆ ಸಚಿವರು 


